ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಯಶಸ್ವಿನಿ ಯೋಜನೆ ಕುರಿತು 
ಶ್ರೀ ಕೆ.ಸಿ. ಕೊಂಡಯ್ಯ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


459 (590) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಸರ್ಕಾರದ ಯಶಸ್ಥಿನಿ ಯೋಜನೆ ಈಗಲೂ ಕಾರ್ಯ ರೂಪದಲ್ಲಿದೆಯೇ; 


(ಆ) ಇದಲ್ಲಿ, ಈ ಯೋಜನೆಯ ಫಲಾನುಭವಿಗಳು ಯಾರ್ಯಾರು ; ರೈತರಲ್ಲದೆ ಬೇರೆಯವರು ಈ 
ಯೋಜನೆ ಫಲಾನುಭವವನ್ನು ಪಡೆಯಬಹುದೆ; ಹಾಗಿದಲ್ಲಿ ಯಾರು; 


(ಇ) ಈ ಹಿ೦ದೆ ಇದರ ಅನುಕೂಲವನ್ನು ರೈತರಲ್ಲದವರು ಪಡೆದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಈ) ಇದನ್ನು ಈ ಸಾಲಿನಲ್ಲಿಯೂ ಮುಂದುವರಿಸಲಾಗಿದೆಯೇ? 


